pS 


ಕರ್ನಾಟಕ ವಿಧಾನ ಪರಿಷತ್ತು 


ಚಿಕ್ಕೆ 'ಗುರುತ್ತಲದ ಪ್ಲೆ ಸಂಖ್ಯೆ 


1460 


ಸದಸ್ಯರ ಹೆಸರು 


ಶ್ರೀ ಎನ್‌ `ರವಿಕುಮಾರ್‌ (ವಿಧಾನಸಭೆಯಿಂದ 
ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


19.03.2020 


ಪತ್ತಕಸವ ಸಚವರು 


ಸನ್ಮಾನ್ಯ ಮವ್ಕಮಂತ್ರಿಗಳು 


ಪಕ್ನೆ 


ಉತ್ತರ 


KS) ರಾಜ್ಯದ ಎಷ್ಟು`ಇ.ಎ.ಎಸ್‌'ಮತ್ತು ವ.ಎಸ್‌ 
ಅಧಿಕಾರಿಗಳ ಮೇಲೆ ಅಕ್ರಮ ಆಸ್ತಿ ಹೊಂದಿದ 
ಮತ್ತು ಲಂಚ ಪಡೆದ ಆರೋಪಗಳಿವೆ; 


ರಾಜ್ಯದ 03 ಐ.ಎ.ಎಸ್‌ ಅಧಿಕಾರಿಗಳೆ ಮೇಲೆ 
ಅಕ್ರಮ ಆಸ್ತಿ ಹೊಂದಿದ ಮತ್ತು ಲಂಚ ಪಡೆದ 
ಆರೋಪಗಳಿವೆ. 


ರಾಜ್ಯದ 02 ಐ.ಪಿ.ಎಸ್‌. ಅಧಿಕಾರಿಗಳ 
ಮೇಲೆ ಅಕ್ರಮ ಆಸ್ತಿ ಹೊಂದಿದ ಮತ್ತು ಇಬ್ಬರು 
ಐ.ಪಿ.ಎಸ್‌.. ಅಧಿಕಾರಿಗಳ ಮೇಲೆ ಲಂಚ ಪಡೆದ 
ಆರೋಪಗಳಿವೆ. 


(ಆ) ರಾಜ್ಯದ ಎಷ್ಟು ಐ.ಎ.ಎಸ್‌ ಮತ್ತು ಐ.ಪಿ.ಎಸ್‌ 


ರಾಜ್ಯದೆ 02 ಐ.ಎ.ಎಸ್‌ ಅಧಿಕಾರಿಗಳ ಮೇಲೆ 


ಅಧಿಕಾರಿಗಳ ಮೇಲೆ ಕ್ರಿಮಿನಲ್‌ ಪ್ರಕರಣಗಳು | ಹಾಗೂ 02 ಐ.ಪಿ.ಎಸ್‌. ಅಧಿಕಾರಿಗಳ ಮೇಲೆ 
ದಾಖಲಾಗಿವೆ; ಪ್ರಸ್ತುತ ಅವು ಯಾವ |ಕಿಮಿನಲ್‌ ಪ್ರಕರಣಗಳು ದಾಖಲಾಗಿವೆ. 
ಹಂತದಲ್ಲಿವೆ; 
ಪ್ರಸ್ತುತ ಸದರಿ ಪ್ರಕರಣಗಳು ವಿಚಾರಣಾ 
ಹಂತದಲ್ಲಿವೆ. 

(ಇ) ಕೇಂದ್ರ ಸರ್ಕಾರ ಇತ್ತೀಚೆಗೆ ಅಂಚ `ಪೆಡೆದ] ಐ.ಎ.ಎಸ್‌ ಮತ್ತು ಐ.ಪಿ.ಎಸ್‌ 
ಹಾಗೂ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿದ ಅಧಿಕಾರಿಗಳನ್ನು ಕಡ್ಡಾಯ ನಿವೃತ್ತಿ ಮಾಡುವ 
ಆರೋಪ ಇರುವ ಐ.ಎ.ಎಸ್‌ ಮತ್ತು ಐ.ಪಿ.ಎಸ್‌ | ವಿಷಯವು ಕೇಂದ್ರ ಸರ್ಕಾರದ ವ್ಯಾಪಿಗೆ 
ಅಧಿಕಾರಿಗಳನ್ನು ಕಡ್ಡಾಯ ನಿವೃತ್ತಿಯ ಮೇಲೆ | ಒಳಪಟ್ಟಿರುತ್ತದೆ. 


ಕಳುಹಿಸಿದಂತೆ ರಾಜ್ಯ ಸರ್ಕಾರವು ಲಂಚ ಪಡೆದ 
ಹಾಗೂ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಹೊಂದಿದ 
ಆರೋಪ ಇರುವ ಐ.ಎ.ಎಸ್‌ ಮತ್ತು ಐ.ಪಿ.ಎಸ್‌ 
ಅಧಿಕಾರಿಗಳನ್ನು ಕಡ್ಡಾಯ ನಿವೃತ್ತಿಯ ಮೇಲೆ 


ಕಳುಹಿಸುವ ಕುರಿತು ಸರ್ಕಾರದ ನಿಲುವೇನು? 


ಕಡತ ಸಂಖ್ಯೆ: ಇ-ಸಿಆಸುಇ 135 ಎಸ್‌ಎಎಸ್‌ 2020 


ಮ 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


